ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 26ನೇ ಜುಲ್ಮೆ, 2019 
ಕಳೆದ 5 ವರ್ಷಗಳಲ್ಲಿ ಶಿವಮೊಗ್ಗ ಜಿಲ್ಲೆಗೆ ವಸತಿ ಇಲಾಖೆಯಡಿಯಲ್ಲಿ ವಸತಿಗಳ ಬಗೆ 
ಶ್ರೀ ಆರ್‌ ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
633 (801) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ-- 


(ಅ) ಕಳೆದ ಐದು ವರ್ಷಗಳಲ್ಲಿ ಶಿವಮೊಗ್ಗ ಜಿಲ್ಲೆಗೆ ವಸತಿ ಇಲಾಖೆಯಡಿ ಬೇರೆ ಬೇರೆ ಯೋಜನೆಗಳಲ್ಲಿ ಎಷ್ಟು ವಸತಿಗಳನ್ನು 
ನೀಡಲಾಗಿದೆ; (ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ಮಂಜೂರಾತಿ ನೀಡಲಾಗಿರುವ ವಸತಿಗಳಲ್ಲಿ ಎಷ್ಟು ಮನೆಗಳು ಸಂಪೂರ್ಣವಾಗಿ ನಿರ್ಮಾಣವಾಗಿರುತ್ತದೆ ; ಅಪೂರ್ಣ 
ನಿರ್ಮಾಣವಾಗಿರುವ ಮನೆಗಳ ಸಂಖ್ಯೆ ಎಷ್ಟು ; 


(ಇ) ಅನುಮತಿ ನೀಡಿರುವ ಮನೆಗಳಿಗೆ ಪೂರ್ಣ ಪ್ರಮಾಣದ ಹಣ ಸಂದಾಯವಾಗಿರುತ್ತದೆಯೇ ; ಪೂರ್ಣ ಪ್ರಮಾಣದ ಹಣ 
ಸಂದಾಯವಾಗದಿದ್ದಲ್ಲಿ ಉಳಿದ ಹಣ ಸಂದಾಯ ಮಾಡಲು ಯಾವ ಕ್ರಮ ಕೈಗೊಂಡಿರುತ್ತದೆ ? 


